ಕಲಿಕೆಯ ಸಾಧನವಾಗಿ ನಿಯತಕಾಲಿಕೆಗಳು 


ವಿನತಾ ವಿಶ್ವನಾಥನ್‌ ಮತ್ತು ರುಚಿ ಶೇವಡೆ 


ಮಕ್ಕಳ ಪತ್ರಿಕೆಗಳ ಸಂಕ್ಷಿಪ್ತ ಇತಿಹಾಸ 


18ನೆಂಶ ಶತಮಾನದಷ್ಟು ಹಿಂದೆಯೇ ಮಕ್ಕಳನ್ನು ತನ್ನು 
ಹದುಗರನ್ನಾಗಿ ದೃಷ್ಟಿಯಲ್ಲಟ್ಟುಕೊಂಡು ಕೆಲವು ನಿಯತಕಾಲಕೆಗಳು 
ಆರಂಭವಾದದ್ದನ್ನು ಕಾಣಬಹುದು. ಠ ಪತ್ರಿಕೆಗಳು ಬಹುತೇಕವಾಗಿ 
ಯುರೋಪ್‌ ಮತ್ತು ಉತ್ತರ ಅಮೆರಿಕಾದಿಂದ ಪ್ರಕಟವಾಗುತ್ತಿದ್ದವು. 
ನೀತಿಪಾಠಗಳು ಮತ್ತು 'ಉತ್ತಮ' ಬದುಕನ್ನು ಹೇಗೆ ಜೀವಿಸಬೇಕು 
ಎನ್ನುವುದರ ಕುರಿತಾದ ಬೋದಧ್‌ನೆಂಶು ವಿಚಾರಗಳನ್ನು 
ಒಳಗೊಂಡಿದ್ದವು. 19೨ನೆಯ ಶತಮಾನದಲ್ಲಿ ಪತ್ರಿಕೆಗಳ 
ವಸ್ತುವಿಷಯಗಳ ಪ್ರರೂಪವು ಕಥೆ. ಜಾನಪದ ಮತ್ತು ಕಾಲ್ಪನಿಕ 
ಕಥೆಗಳಗೆ ಬದಲಾಯುತು. 2೭೦ನೆಯ ಶತಮಾನದ ಆರಂಭದಲ್ಪ 
ಆಧುನಿಕ ಯುಗದ ಮಕ್ಕಳ ಪತ್ರಿಕೆಗಳು ಹಾಗೂ ಕಾಮಿಕ್‌ಗಳು 
ಆರಂಭವಾದವು. ಸಮಾಜದಲ್ಲಿ ಮಕ್ಷಳ ಬಾಲ್ಯದ ಬಗೆಗಿದ್ದ ನಂಬಕೆ 
ಹಾಗೂ ಈ ಕ್ಷೇತ್ರದಲ್ಲದ್ದ ಸಂಭಾವ್ಯ ಲಾಭವನ್ನು ಅನುಸರಿಸಿ, ಮಕ್ಷಳ 
ನಿಯತಕಾಲಕೆಗಳು ವಿಕಾಸದೊಂಡವು. ಭಾರತದಲ್ಲ 2೭೦ನೆಯ 
ಶತಮಾನದ ಮೊದಲಾರ್ಧದಲ್ಲ ಮಕ್ಕಳ ಪತ್ರಿಕೆಗಳು ಪ್ರಕಟವಾಗ- 
ತೊಡಗಿದವು. ಆನಂದ (ಮರಾಠಿ), ಸಂದೇಶ (ಬಂಗಾಳ), 
ಬಲರಾಮ (ಮಲಯಾಳಂ), ಚಂದಮಾಮ (ತೆಲುಗು ಮತ್ತು 
ತಮಿಳು) ಇವು ಆರಂಭದಲ್ಲ ಪ್ರಕಟವಾದ ಮಕ್ಷಳ ನಿಯತ- 
ಕಾಲಅಕೆಗಳು. 197೦ರ ದಶಕದ ನಂತರ ಮಕ್ಷ ಆಗಾಗಿ 
ಪ್ರಕಟಗೊಳ್ಳುತ್ತಿದ್ದ ನಿಯತಕಾಲಕೆಗಳ ಹೆಜ್ಜೆಯು ಭಾರತದಲ್ಲ 
ದೃಢವಾಯುತು. 


ಭಾಷಾಕಅಕೆಯನ್ನು ಬೆಂಬಅಸುವ ಮುದ್ರಣ-ಸಮೃದ್ಧ 
ವಾತಾವರಣವನ್ನು ಒದಗಿಸುವ ಕುರಿತಾದ ಮಾತುಕತೆಗಕಲ್ಲ 
ಅಥವಾ ಶೈಕ್ಷಣಿಕ ವಲಯಗಳಲ್ಪ ನಡೆದ ಕಲಅಕೆಯ 
ಸಂಪನ್ಕೂಲಗಳನ್ನು ಕುರಿತಾದ ಚರ್ಚೆಗಳಲ್ಲ ಪತ್ರಿಕೆಗಳನ್ನು ಶಿಕ್ಷಣದ 
ಅತಿಮುಖ್ಯ ಸಾಥನ/ಉಪಕರಣಗಳೆ೦ದೇ ಉಲ್ಲೇಣಸಲಾಗಿದೆ. 
ಪತ್ರಿಕೆಗಳು ಮಾತ್ರವಲ್ಲ. ಕಾಮಿಕ್ಟ್‌ಗಳನ್ನು ಕೂಡ ತರಗತಿ- 
ಕೊಠಡಿಯಲ್ಲ ಪ್ರಬಲವಾದ ಕಲಕೆಯ ಸಾಧನವನ್ನಾಗಿ 
ಬಳಸಬಹುದು ಎಂಬ ವಿಚಾರವನ್ನು ಜಗತ್ತಿನೆಲ್ಲೆಡೆಯ ಶಿಕ್ಷಕರ 
ಅನುಭವಗಳು ಪುಷ್ಟೀಕರಿಸುತ್ತವೆ. ಹಾಗಿದ್ದರೂ ಈ ವಿಚಾರಕ್ಕೆ ಸಿಕ್ಕ 
ಬಹುಮಟ್ಟನ ಬೆಂಬಲವು ಅನೌಪಚಾರಿಕವಾಗಿದೆಯಲ್ಲದೆ, ಮಕ್ಕಳ 
ಪತ್ರಿಕೆಗಳು. ಅವುಗಳ ಉಪಯುಕ್ತತೆ ಹಾಗೂ ಪ್ರಭಾವಗಳನ್ನು 
ಕುರಿತು ವ್ಯವಸ್ಥಿತವಾಗಿ ಹೆಚ್ಚನ ಅಧ್ಯಯನಗಳು ನಡೆದಿಲ್ಲ. ಕಅಕೆಯ 
ಸಾಧನಗಳೆಂದು ಮುಖ್ಯವಾಗಿ ಗುರುತಿಸಲ್ಪಟ್ಟದ್ದರೂ ಪತ್ರಿಕೆಗಳು 
ತರಗತಿ ಕೊಠಡಿಯಯಲ್ಲ ಕಡಿಮೆ ಬಳಸಲ್ಪಡುವ ಪೂರಕ ಕಲಕಾ 
ಸಾಧನಗಳಾಗಿವೆ. 


ತರಗತಿ ಕೊಠಡಿಯ ಕಲಕಾ ಪ್ರಕ್ರಿಯೆಯಲ್ಲ ಮಕ್ಕಳ ಪತ್ರಿಕೆಗಳು 
ಹೇಗೆ ಪಾತ್ರ ವಹಿಸಬಲ್ಲವು ಎ೦ಬ ವಿಷಯದ ಕುರಿತು ನಡೆಸಲಾದ 
ಸಾಹಿತ್ಯಿಕ ಸಮೀಕ್ಷೆಯೊಂದರಲ್ಲ ಸಂಗ್ರಹಿಸಿದ ವಿಚಾರಗಳನ್ನು ಈ 
ಲೇಖನದಲ್ಲ ನಾವು ಚರ್ಚಿಸುತ್ತಿದ್ದೇವೆ. ಹಲವಾರು ಶಿಕ್ಷಕರು ನೀಡಿದ 
ಮೆಚ್ಚುಗೆಯ ನುಡಿಗಳನ್ನು ನಮ್ಮ ಚರ್ಚೆಯು ಮುಖ್ಯವಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಆಧರಿಸುತ್ತದೆ. ಮಾಧ್ಯಮಿಕ ಶಾಲಾ ಮಕ್ಕಳನ್ನು ಗುರಿಯಾಗಿಟ್ಟು- 
ಕೊಂಡು ಹೊರಬರುತ್ತಿರುವ ಚಕ್‌ಮಕ್‌ ಎಂಬ ವಿಜ್ಞಾನ ವಿಷಯಗಳ 
ಮೇಲಅನ ಪತ್ರಿಕೆಯನ್ನು ಪೂರಕ ಹದಿನ ಸಾಮರ್ರಿಯಾಗಿ ಹೇಗೆ 
ಬಳಸಿಕೋೊಳ್ಳಲಾಲಯತು ಎಂಬುದರ ಹುರಿತೂ ನಾವು 
ಮಾತನಾಡಲದ್ದೇವೆ. 


ತರಗತಿ ಕೊಠಡಿಗಳಲ್ಲ ನಿಯತಕಾಆಕೆಗಳನ್ನು ಏಕೆ ಬಳಸಬೇಕು? 


ಪತ್ರಿಕೆಯೊಂದರ ಮೇಲೆ ಕಣ್ಣು ಹಾಯುಸುತ್ತ ಹೋದಂತೆ ಅದು 
ತನ್ನಲ್ಲರುವ ಪಠ್ಯ, ಚಿತ್ರಗಳು ಹಾಗೂ ಪ್ರತಿಯೊಂದು ಬರಹದ 
ವಿನ್ಯಾಸದಲ್ಲ ಪ್ರತಿಜಂಜತವಾಗಿರುವ ವಿಷಯವಸ್ತುಗಳಲ್ಲನ 
ಸಮೃದ್ಧತೆ ಹಾಗೂ ವೈವಿಧ್ಯದ ಮೇಲ್ನೋಟವನ್ನು ನೀಡುತ್ತದೆ. ಸಣ್ಣ 
ಕಥೆಗಳು. ಕವಿತೆಗಳು. ಹಾಸ್ಯ ತುಣುಕುಗಳು ಹಾಗೂ ಸುದ್ದಿ 
ತುಣುಕುಗಳು, ಅದ್ಭುತ ಸಂಗತಿಗಳು, ಬಗೆಬಗೆಯ ಒಗಟುಗಳು, 
ಲೇಖನಗಳು, ಚಟುವಟಕೆ ಮತ್ತು ಸ್ಪರ್ಧೆಗಳು-ಹೀಗೆ ಮಕ್ಕಳ 
ನಿಯತಕಾಲಅಕೆಗಳಲ್ಲ ಕಥಾ ಸಾಹಿತ್ಯ ಮತ್ತು ವಾಸ್ತವಿಕ 
ಸಂಗತಿಗಳನ್ನು ಆಧರಿಸಿ ರಚಿಸಿದ ಬರಹಗಳ ಭಂಡಾರವೇ ಇದೆ. 
ವಿಭನ್ನ ಓದು ಮತ್ತು ಗ್ರಹಿಕೆಯ ಮಟ್ಟಗಳಗೆ ಬೇಕಾದದ್ದೂ 
ಅದರಲ್ಪದೆ. ಪತ್ರಿಕೆಗಳು ನಿಯಮಿತವಾಗಿ ಪ್ರಕಟವಾಗುವುದರಿಂದ 
ಮತ್ತು ಬಹುತೇಕವಾಗಿ ಅವು ಕಿರು ಅಂತರದಲ್ಲಯೋ 
ಪ್ರಕಟವಾಗುವುದರಿಂದ ಅಲ್ತರುವ ಮಾಹಿತಿಗಳೂ ಪ್ರಸಕ್ತ ಹಾಗೂ 
ಪ್ರಸ್ತುತವಾಗಿರುತ್ತವೆ. ಇಲ್ಲರುವ ವಸ್ತುಗಳುದ್ದಕ್ಕೂ ಕಾಣುವ 
ಸಾಮಾನ್ಯ ಅಂಶವೆಂದರೆ, ಅವುಗಳ ಸಂಕ್ಷಿಪ್ತತೆ. ಪತ್ರಿಕೆಗಳ 
ಬರಹಗಳು ಚಿಕ್ಕದಾಗಿದ್ದು ಮಾಹಿತಿಗಳ ತುಣುಕುಗಳು 
ಸುಲಭಗ್ರಾಹ್ಯವಾಗಿರುತ್ತವೆ. ಪತ್ರಿಕೆಯನ್ನು ನೀವು ಸಂಪೂರ್ಣವಾಗಿ 
ಹಿದಬೇಕಾಗಿಲ್ಲ. ನಿಮಗೆ ಆಸಕ್ತಿಕರವಾದ ಭಾಗಗಳನ್ನಷ್ಟೇ 
ಓದಬಹುದು ಎನ್ನುವುದು ಈ ಪತ್ರಿಕೆಗಕಲ್ಲ ಗುರುತಿಸಬಹುದಾದ 
ಅತ್ಯುತ್ತಮ ಗುಣ. 


ಕೆಲವು ಪತ್ರಿಕೆಗಳು ವಿಜ್ಞಾನ, ಪರಿಸರದಂತಹ ಒಂದೇ ಒಂದು 
ವಸ್ತುವಿಷಯದ ಮೇಲೆ ವ್ಯಾಪಕರೂಪದಲ್ಲ ಕೇಂದ್ರೀಕೃತವಾಗಿರುತ್ತವೆ. 
ಉದಾಹರಣೆಗೆ, ಲ್ರೇನ್‌ವೇವ್‌ ಮತ್ತು ನ್ಯಾಷನಲ್‌ ಜಯಾಗ್ರಫಿಕ್‌ ಕಿಡ್ದ್‌. 
ಚಕ್‌ಮಕ್‌, ಕಿಶೋರ್‌ ಮತ್ತು ಚಂಪಕ್‌ನಂತಹ ಇನ್ನು ಕೆಲವು 
ಪತ್ರಿಕೆಗಳು ತಮ್ಮ ಹಿದುಗರಿಗೆ ವೈವಿಧ್ಯಮಯ ವಸ್ತುವಿಷಯಗಳನ್ನು 
ಒದಗಿಸುತ್ತವೆ. ಯಾವುದೇ ರೀತಿಯಲ್ಲಾದರೂ ಸರಿ, ಅವು ಮೇಲೆ 
ಉಲ್ಲೇಖಸಿದ ಕಾರಣಗಳಂದಾಗಿ ಮಕ್ನಳಗೆ ಆಕರ್ಷಕವಾಗಿ 
ತೋರುತ್ತವೆ ಹಾಗೂ ಮಕ್ಕಳು ಅವುಗಳ ಹಿದಿನಲ್ಲ ತೊಡಗಿ- 
ಕೊಳ್ಳುತ್ತಾರೆ. ಇದೇ ಕಾರಣಗಳಂದಾಗಿಯೇ ಶಿಕ್ಷಕರಿಗೆ ಅವು ತರಗತಿ 
ಕೊಠಡಿಯಲ್ಲ ಪೂರಕ ಸಾಮದ್ರಿಗಳಾಗಿ ಆಕರ್ಷಕವೆಸಿಸುತ್ತವೆ. 
ಅವುಗಳಗೆ ಹೊಂದುವಂತೆ ಒಂದೋ ಅಥವಾ ಅದಕ್ಕಿಂತಲೂ 
ಹೆಚ್ಚೋ ಪಾಠದ ಅವಧಿಗಳನ್ನು ಕೂಡ ಅವರು ಯೋಜಸಿ- 
ಕೊಳ್ಳಬಹುದು. 


ಮಕ್ಕಳ ಪತ್ರಿಕೆಗಳು ಮತ್ತು ಹದು ಬರಹದ ಕಲಅಕೆ: 

ಈ ಪತ್ರಿಕೆಗಳು ಕಥೆ ಮತ್ತು ಕವಿತೆಗಳಂದ ಸಮ್ಯದ್ಧವಾಗಿರು- 
ವುದರಿಂದ ಒಂದು ಭಾಷಾ ತರಗತಿಯಲ್ಪ ಅವುಗಳನ್ನು 
೦ಶರಾವಾಗಲೂ ಅವಲಂಜಸಬಹುದು. ಅವುಗಳ ಗಾತ್ರ, 
ಸಂಕೀರ್ಣತೆಯ ಮಟ್ಟ. ವಿಷಯ ಮತ್ತು ಪ್ರಕಾರಗಳನ್ನು ಆಧರಿಸಿ, 
ಕಥೆ ಮತ್ತು ಬರಹಗಳನ್ನು ದೊಡ್ಡದಾಗಿ ವಾಚಿಸಲು. ಕಥೆ ಹೇಳಲು. 
ಅವಲೋಕಿಸಲು ಹಾಗೂ ಸಾಹಿತ್ಯಿಕ ಚರ್ಚೆಗಳಗೆ ಬಳಸಿಕೊಳ್ಳ- 
ಬಹುದು. ವಿವಿಧ ವಯೋಮಾನದ ಮಕ್ಷಳಗೆ ರಂಗಚಟುವಟಕೆ- 
ಗಳಲ್ಲಯೂ ಅವನ್ನು ಬಳಸಿಕೊಳ್ಳಬಹುದು. 


ಓದು ಎನ್ನುವುದು ಕವಿತೆ ಮತ್ತು ಶಿಶುಗೀತೆಗಕಳ ಮೂಲಕವೂ 
ರೂಢಿಸಿಕೊಳ್ಳಬಹುದಾದ ಒಂದು ಕೌಶಲ್ಯವಾಗಿರುವುದರಿಂದ 
ಅದರಲ್ಲ ಅಮೂರ್ತ ಪರಿಣಾಮಗಳೂ ಇರುತ್ತವೆ. ಅನೇಕ ಮಕ್ಷಳು 
ಕವಿತೆ ಮತ್ತು ಶಿಶುಗೀತೆಗಳ ಪ್ರರೂಪದಿಂದಾಗಿಯೇ ಅವುಗಳನ್ನು 
ಇಷ್ಟಪಡುತ್ತಾರೆ. ಪ್ರೊ.ಕೃಷ್ಣಕುಮಾರ್‌ ಅವರು ಹೇಳದಂತೆ ಅವು. 
'ಅತ್ಯ೦ತ ಸೃಜನಶೀಲ ಹಾಗೂ ಭಾಷೆಯ ಚೈತನ್ಯಪೂರ್ಣ 
ರೂಪಗಳ ಸೆಂಪನ್ಮೂಲವಾಗಿದೆ.' ಕವಿತೆಗಳು ಮಗುವಿಗೆ 
ಭಾಷೆಯೊಡನೆ ಆಟವಾಡಲು ಅನುವು ಮಾಡಿಕೊಡುತ್ತವೆ. 
ಸಾಂಪ್ರದಾಯಿಕ ಶಿಶುಗೀತೆ ಪುಸ್ತಕಗಳು ಅಥವಾ ಪಠ್ಯಪುಸ್ತಕಗಳ 
ಭಾಗವಾಗಿರದ ವೈವಿಧ್ಯಮಯ ಕವಿತೆಗಳನ್ನು ಪತ್ರಿಕೆಗಳು ಮಕ್ಕಳಗೆ 
ನೀಡುತ್ತವೆ. ಉದಾಹರಣೆಗೆ, ಚಕ್‌ಮಕ್‌ನಲ್ಪ ನಾವು ಕೇವಲ ಹಿಂದಿ 
ಕವಿತೆಗಳನ್ನಷ್ಟೇ ಅಲ್ಲದೆ ವಿದೇಶಗಳ ಹಾಗೂ ಇಂದ್ದಿಷ್‌ ಮತ್ತು 
ಇರಾನಿಯನ್‌ ಭಛಾಷೆಗಳಂದ ಅನುವಾದಗೊಂಡ ಹಲವಾರು 
ಕವಿತೆಗಳನ್ನೂ ಪ್ರಕಟಸುತ್ತೇವೆ. ಮಕ್ಕಳ ಪತ್ರಿಕೆಗಕಲ್ಲ ಪ್ರಕಟವಾದ 
ಕೆಲವೊಂದು ರಚನೆಗಳು ಈ ಮಾತನ್ನು ದೃಢಪಡಿಸಿದ್ದು. 
ಅವುಗಳನ್ನು ಯಾವಾಗ, ಎಷ್ಟೇ ಬಾರಿ ಪಠಿಸಲ, ಮಕ್ಷಳು ಅವುಗಳಗೆ 
ಮತ್ತೆ ಮತ್ತೆ ಅದೇ ತುಂಬು ಉತ್ಸಾಹದಿಂದ ಸ್ಥಂದಿಸುತ್ತಾರೆ 
ಎನ್ನುವುದು ಕಂಡುಬಂದಿದೆ. ಚಕ್‌ಮಕ್‌ನ ಮೊದಲನೆಯ 
ಸಂಚಿಕೆಯಲ್ಲ ರಾಜೀವ ಉತ್ಸಾಹಿಯವರ, ಆಲೂ ಮಿರ್ಚಿ ಚಾಯ್‌ 
ಜೀ ಎಂಬ ಕವಿತೆ ಪ್ರಕಟವಾಗಿತ್ತು. ಮೇಲೆ ಹೇಆದ ರೀತಿಯಲ್ಲ 
ಅತ್ಯಂತ ಜನಪ್ರಿಯತೆಯನ್ನು ಪಡೆದ ಕವಿತೆಗಳ ಇದೂ ಒಂದು. 
ಈ ಕವಿತೆಯು ಕಳೆದ ಹಲವಾರು ದಶಕಗಳಂದ ಸರ್ಕಾರವು 
ನಿಗದಿಪಡಿಸಿದ ಹಾಗೂ ಖಾಸಗಿ ಪಠ್ಯಪುಸ್ತಕಗಳೆರಡಲ್ಲಿಯೂ ಸ್ಥಾನ 
ಪಡೆದುಕೊಳ್ಳುತ್ತಲೇ ಇದೆ. 


ಮನೋರಂಜನೆಯ ಹಿದಿಗೆಂದು ಕೈಗೆತ್ತಿಕೊಂಡರೆ ಈ ಪತ್ರಿಕೆಗಳು 
ಪಠ್ಯಪುಸ್ತಕಗಳ ಓದು ಉಂಟುಮಾಡುವ ಬಳಲುವಿಕೆಯಿಂದ 
ನಿರಾಳತೆಯನ್ನು ಉಂಟುಮಾಡುತ್ತವೆ. ತರಗತಿ ಕೊಠಡಿಗಳಲ್ಲ 
ಪತ್ರಿಕೆಗಳು ಕೈಗೆಟಕುವಂತೆ ಇರಲು ಒಟ್ಟರೆ ಬಹುಶಃ ಓದಲು 
ಏನೇನೂ ಮನಸ್ಸೇ ಇರದ ಮಕ್ಕಳೂ ಕೂಡ ಅವುಗಳ ಆಕರ್ಷಕ 
ವಖುಬಪುಟ. ಹೊರಾವರಣ ಹಾಗೂ ವೈವಿಧ್ಯಾವಂ೦ರು 
ವಸ್ತುವಿಷಯಗಳ ಕಾರಣ. ಅವುಗಳನ್ನು ಕೈಗೆತ್ತಿಕೊಳ್ಳಲು ಹಾಗೂ 
ಹಓಿದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ನೆರವಾಗುತ್ತದೆ 
ಎಂಬುದನ್ನು ಶಿಕ್ಷಕರು ಕಂಡುಕೊಂಡಿದ್ದಾರೆ. ಇದು ಪೂರ್ವ 
ಪ್ರಾಥಮಿಕ ಮಟ್ಟದಲ್ಲಯೂ ನಿಜ. ಮುದ್ರಿತ ವಸ್ತುವಿಷಯಗಳ ಬಧ್ಣೆ 
ಆಸಕ್ತಿ ಮೂಡಿಸಲು ಇದು ಮೊದಲ ಹೆಜ್ಜೆ. ಹಲವಾರು ಮಕ್ಷಳು 
ಅದರಲ್ಲಯೂ ವಿಶೇಷವಾಗಿ ಆರಂಭಕ ತರಗತಿಗಳಲ್ತ್ಲರುವ ಮಕ್ಕಳು 
ಅನೇಕ ಕಾರಣಗಳಂ೦ದಾಗಿ ಪುಸ್ತಕಗಳನ್ನು ಕಂಡರೆ ಭಯಪಡುತ್ತಾರೆ. 
ಅವರಲ್ಲ ಕೆಲವರಂತೂ ಮಸ್ತಕಗಳು, ಪಠ್ಯಪುಸ್ತಕಗಳು ಅಥವಾ 
ಇಂತಹುದೇ ಇನ್ನಿತರ ವಿಚಾರಗಳ ಹೆಚ್ಚಿನ ಸಂಪರ್ಕಕ್ಕೆ 
ಬಂದಿರುವುದಿಲ್ಲ. ಇತರ ಕೆಲವರು ತಮ್ಮ ಸಹಪಾಠಿಗಳು 
ಸುಲಭವಾಗಿ ಓದುವುದನ್ನು ನೋಡುತ್ತಾರೆ. ಆದರೆ ಅವರಿಗೆ ತಾವು 


ಸ್ರತಃ ಅಂತಹ ಕೌಶಲ್ಯವನ್ನು ಹೊಂದಬಲ್ಲಿವು ಎನ್ನುವುದರ ಬಗ್ಗೆ 
ಖಚಿತತೆ ಇರುವುದಿಲ್ಲ. ಒಂದೊಮ್ಮೆ ಈ ಮಕ್ಷಳು ಪತ್ರಿಕೆಗಳನ್ನು 
ಕೈಗೆತ್ತಿಕೊಂಡರೆ, ಮುದ್ರಿತ ವಸ್ತುಗಳು ಅಷ್ಟೊಂದು ಬೆದರಿಸುವುದಿಲ್ಲ 
ಎಂದು ಅವರಿಗೆ ಅರಿವಾಗುತ್ತದೆ. ಮಕ್ಕಳಗೆ ಈ ಪ್ರೇರಣಿಯನ್ನು 
ಆದಷ್ಟು ಬೇಗ ನೀಡಿದರೆ, ಅವರು ಒಳ್ಳೆಯ ಹಿದುಗರಾಗಿ 
ಬೆಳೆಯುತ್ತಾರೆ ಎಂಬುದನ್ನು ಕೆಲವು ಶಿಕ್ಷಕರು ಕಂಡುಕೊಂಡಿದ್ದಾರೆ. 


ಪತ್ರಿಕೆಗಳು ಮಕ್ಕಳನ್ನು ಬರೆಯುವಂತೆಯೂ ಪ್ರೇರೇಪಿಸುತ್ತವೆ. 
ಮಕ್ಕಳು ಪತ್ರಿಕೆಗಕಲ್ಪ ಓದುವ ಕಥೆ ಮತ್ತು ಇತರ ಬರಹಗಳು ಅವರಿಗೆ 
ಬರೆಯಲು ಬೇಕಾದ ಆಲೋಚನೆ ವಿಚಾರಗಳನ್ನು ನೀಡುತ್ತವೆ 
ಎಂಬುವುದು ಶಿಕ್ಷಕರ ಅನುಭವಕ್ಕೆ ಬಂದಿದೆ. ಪತ್ತಿಕೆಗಳಲ್ಪ್ಲನ 
ತುಣುಕುಗಳನ್ನು ಅವರು ತಮ್ಮ ಬರವಣಿಗೆಗೆ ಮಾದರಿಯಾಗಿಯೂ 
ಬಳಸುವುದಿದೆ. ಪತ್ರಿಕೆಗಳು ಆಗಾಗ ಸಂಪಾದಕರಿಗೆ ಪತ್ರ 
ಬರೆಯುವಂತೆ, ಸಮಸ್ಯೆ-ಒಗಟುಗಳಗೆ ತಮ್ಮ ಉತ್ತರವನ್ನು ಬರೆದು 
ಕಳುಹಿಸುವಂತೆ ಹಾಗೂ ಬಹುಮಾನಗಳಗಾಗಿ ಪರ್ಧಿಸುವಂತೆ 
ಓದುಗರನ್ನು ಉತ್ತೇಜಸುತ್ತವೆ. 


ಪೂರಕ ಸಾಧನವಾಗಿ ಚಕ್‌ಮಕ್‌ : 

"ಚಕ್‌ಮಕ್‌' ಎನ್ನುವುದು ಏಕಲವ್ಯ ಫೌಂಡೇಷನ್‌ನ ಪರಿಕಲ್ಪನೆ. 
1೨80ರ ದಶಕದಲ್ಪ ಏಕಲವ್ಯ ಫೌಂಡೇಶನ್‌, ಮಾಧ್ಯಮಿಕ ಶಾಲಾ 
ಮಕ್ಷಳಗೆ ಪೂರಕ ಹದಿನ ಸಾಮರ್ರಿಯಾಗಿ "ಚಕ್‌ಮಕ್‌' ವಿಜ್ಞಾನ 
ಪತ್ರಿಕೆಯನ್ನು ಆರಂಭಸಿತು. ಮಧ್ಯಪ್ರದೇಶದ ಹೋಶಂಗಾ- 
ಬಾದ್‌ನಲ್ಲ ಏಕಲವ್ಯ ಫೌಂಡೇಶನ್‌ನ ವಿಜ್ಞಾನ ಬೋಧನಾ 
ಕಾರ್ಯಕ್ರಮವನ್ನು (HSTP —Hoshangabad Science Teaching 


Programme) ನಡೆಸುತ್ತಿದ್ದವರ ಅನುಭವದಿಂದಾಗಿ ಇಂತಹ 
ಪತ್ರಿಕೆಯ ಅಗತ್ಯವು ಕಂಡುಬಂದಿತು. ಆರಂಭದ ಆ ವರ್ಷಗಕಲ್ಪ 


ಚಕ್‌ಮಕ್‌ನ್ನು HTP ಯ ಹಲವಾರು ಸರ್ಕಾರೀ ಗ್ರಾಮೀಣ 
ಶಾಲೆಗಳಲ್ಲ ಕಡಿಮೆ ಬೆಲೆಗೆ ಮಾರಲಾಗುತ್ತಿತ್ತು. ಮಕ್ಷಳು 
ಪತ್ರಿಕೆಯನ್ನು ಓದಲು ತುಂಬಾ ಇಷ್ಟಪಡುತ್ತಿದ್ದರು. ಪತ್ರಿಕೆ- 
ಆರಂಭವಾದಾಗಿನಿಂದ ಪತ್ರಿಕೆಯು ಮೇರಾ ಪನ್ನಾ (ನನ್ನು ಪುಟಗಳು) 
ಎಂಬ ಹೆಸರಿನಲ್ಲ ಹಲವಾರು ಪುಟಗಳನ್ನು ಮಕ್ಷಳ ಕೊಡುಗೆಗೆಂದೇ 
ಮೀಸಲಾಗಿಟ್ಟದ್ದರಿಂದ ಮಕ್ಕಳು ಪ್ರಶ್ನೆ. ಕವಿತೆ. ಕಥೆ. ಚಿತ್ರಕಲೆ ಹಾಗೂ 
ದೃಷ್ಟಾಂತಗಳನ್ನು ಅದಕ್ಕೆ ಕಳುಹಿಸುತ್ತಿದ್ದರು. ಮಕ್ಕಳ ದಿನಾಚರಣಿಯ 
ಅಂಗವಾಗಿ ಪತ್ರಿಕೆಯು ಹೊರತರುತ್ತಿದ್ದ ನವಂಬರ್‌ ಸಂಚಿಕೆಯು 
ಹಲವಾರು ವರುಷಗಳವರೆಗೆ ಸಂಪೂರ್ಣ ಮೇರಾ ಪನ್ನಾ 
ಸಂಚಿಕೆಗಳೇ ಆಗಿರುತ್ತಿದ್ದವು. 


ಈ ರೀತಿಯಾಗಿ "ಚಕ್‌ಮಕ್‌' ನಿಯತಕಾಲಅಕೆಯು ಮಕ್ಕಳ 
ಬರವಣಿಗೆಯನ್ನು ಮತ್ತು ಅವರ ಕುತೂಹಲವನ್ನು ಪ್ರೋತ್ಸಾಹಿಸಿತು. 
ಇದಕಾಗಿ ಅವರು 'ಒಳ್ಳೆಯ' ಕಲೆ ಅಥವಾ 'ಸಮರ್ಪಕ' ಬರವಣಿಗೆ 
ಎಂಬ ಸಾಂಪ್ರದಾಯುಕ, ಪ್ರಮಾಣಿತ ಮಾನದಂಡಗಳನ್ನು ಬಟ್ಟು 
ತಮ್ಮನ್ನು ತಾವು ಕಾಗದದಲ್ಲಿ ಅಭಿವ್ಯಕ್ತಿ ಗೊಳಸಿಕೊಳ್ಳಲು 
ನೆರವಾಯುತು. "ಚಕ್‌ಮಕ್‌'ನಲ್ಲ ಅವಕಾಶ ದೊರಕಿಸಿಕೊಳ್ಳಲು 
ಒಂದು ಮಗುವಿಗೆ ಅದರ ಸೃಜನಶೀಲತೆ ಹಾಗೂ ಆಲೋಚನೆಗಳೇ 
ಮಾನದಂಡಗಳಾಗಿದ್ದವು. ಅಲ್ಲ ಒಪ್ಪಿಗೆಯಾಗಲು/ಸ್ಟ್ರೀಕೃತಿ 
ಪಡೆಯಲು 'ಏಕೈಕ' ಹಿಂದಿಯೆನ್ನುವುದೇನೂ ಇರಲಲ್ಲ. ಭಾಷಾ 
ವೈವಿಧ್ಯ ಹಾಗೂ ಶೈಅಗಳನ್ನು ಯಾವ ರೀತಿಯಲ್ಲಂಯೂ 
ಹಾಳುಮಾಡುತ್ತಿರಲಲ್ಲ. ಆ ಮಕ್ಷಕಲ್ಲ ಅನೇಕರು ಮೊದಲ ಪೀಅಗೆಯ 
ವಿದ್ಯಾರ್ಥಿಗಳಾಗಿದ್ದುದರಿಂದ ಈ ಶಾಲೆಗಳಲ್ಲ ಮಕಳ ಆತ್ಮವಿಶ್ವಾಸದ 
ಮೇಲೆ ಇದು ಎಂತಹ ಪರಿಣಾಮವನ್ನು ಚರಿರಬಹುದು 
ಎಂಬುದನ್ನು ಕೇವಲ ಊಹಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


98 


ಹೆಚ್ಚನ ಬಾರಿ ಮಕ್ಕಳು ಪತ್ರಿಕೆಯಲ್ಲ ಎಲ್ಲಕ್ಕಿಂತ ಮೊದಲು ಓದುವುದು 
ಮೇರಾ ಪನ್ನಾ ಪುಟಗಳೇ ಆಗಿರುತ್ತವೆ. ಅದರಲ್ಲನ ಬರಹಗಳು ಮಕ್ಕಳ 
ದೈನಂದಿನ ಜೀವನದ ಸುತ್ತಲೂ ಸುತ್ತುವ ಅನೇಕಾನೇಕ 
ವೈವಿಧ್ಯಮಯ ಸಂಗತಿಗಳ ಕುರಿತಾಗಿಯೇ ಇರುತ್ತವೆ ಹಾಗೂ 
ಹಿಂದೀ ಭಾಷೆಯ ವಿನ್ನು ಸ್ವರೂಪಗಳಲ್ಲಯೂ ಇರುತ್ತವೆ. 
ಔಪಚಾರಿಕ ವ್ಯವಸ್ಥೆ ಅಥವಾ ತರಗತಿ ಕೊಠಡಿಗಳಲ್ಲಯೂ ಕೂಡ 
ಮಗುವಿನ ಮನೆಮಾತು ಮತ್ತು ವಿಭನ್ನ ಭಾಷಿಕ ಸ್ವರೂಪಗಳನ್ನು 
ಒಪ್ಪಿಕೊಳ್ಳಲು ಸಮುದಾಯವು ಇನ್ನೂ ಸಿದ್ಧವಾಗಿಲ್ಲ. ತರಗತಿ 
ಕೊಠಡಿಯ ಪ್ರಕ್ರಿಯೆಗಳಲ್ಲ ಮಗುವೊಂದು ತೊಡಗಿಕೊಳ್ಳುವುದನ್ನು 
ಹಾಗೂ ಶಾಲಾ ವ್ಯವಸ್ಥೆಯಲ್ಲ ಅದರ ಧಾರಣಾ ವಿಚಾರವನ್ನು 
ನಿರ್ಥರಿಸುವುದರಲ್ಲ ಇಂತಹ ಸ್ತೀಕರಿಸುವಿಕೆಯು ಮಹತ್ತರ 
ಪಾತ್ರವನ್ನು ವಹಿಸುತ್ತದೆ ಎಂಬುದು ತಿಆದಿರುವ ಸಂಗತಿಯಾಗಿದೆ. 
ಈ ತರಹದಲ್ಲ. ಮೇರಾ ಪನ್ನಾದಂತಹ ಉಪಕ್ರಮಗಳು ಮಕ್ಕಳಗೆ 
ತುಂಬಾ ಅಗತ್ಯವಾಗಿದ್ದ ಭರವಸೆಯನ್ನು ನೀಡಬಲ್ಲವು. 


"“ಚಕ್‌ಮಕ್‌'ದ ಆರಂಭಕ ವರ್ಷಗಳಲ್ಪ್ಲ ಶಿಕ್ಷಕರೂ ಕೂಡ ತಮ್ಯ 
ತರಗತಿಗಳ ಪತ್ರಿಕೆಯ ಹಲವಾರು ಲೇಖನಗಳನ್ನು 
ಚರ್ಚಿಸುತ್ತಿದ್ದರು ಹಾಗೂ "ಅಪ್‌ನೀ ಪ್ರಯೋಗಶಾಲಾ'ದಲ್ಲ 
ಇದ್ದಂತಹ ಕೆಲವು ಚಟುವಟಕೆಗಳನ್ನು ಕೈಗೊಳ್ಳಲು ಪ್ರಯತ್ನಿಸಿದರು. 
ಇದು ಪತ್ರಿಕೆಂಯನ್ನು ಒಂದು ಶೈಕ್ಷಣಿಕ ಸಾಧನವಾಗಿ 
ಪ್ರಸ್ತುತವಾಗಿರುವಂತೆ ಹಾಗೂ ಉಪಯುಕ್ತ್ಷವಾಗಿರುವಂತೆ 
ನೋಡಿಕೊಳ್ಳಲು ನೆರವಾಯುತು ಎಂಬುದಾಗಿ ಅವರು 
“ಚಕ್‌ಮಕ್‌'ನ ಸಂಪಾದಕೀಯ ತಂಡಕ್ಕೆ ನಿಯಮಿತವಾಗಿ 
ಹಿಮ್ಮಾಹಿತಿಯನ್ನು ನೀಡಿದರು. ಕಾಲಕ್ರಮೇಣ "ಚಕ್‌ಮಕ್‌'ನಲ್ಲ 
ವಿಜ್ಞಾನದ ವಿಷಯಗಳು ಕಡಿಮೆಯಾದವು. ಇನ್ನೊಂದೆಡೆ ಅದರ 
ಹಿದುಗ ವರ್ಗದಲ್ಲಯೂ ಬದಲಾವಣಿಯಾಲಯುತು. ಮೊದಲು 
ಹಿಂದೀ ಮಾಧ್ಯಮದ ಸರ್ಕಾರೀ ಶಾಲೆಗಳ ಮಕ್ಷಳು ಮುಖ್ಯವಾಗಿ 
ಇದನ್ನು ಓದುತ್ತಿದ್ದರು. ನಂತರ, ಇಂದ್ಲೀಷ್‌ ಮಾಧ್ಯಮದ ಖಾಸಗೀ 
ಶಾಲೆಗಳ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಹಿದತೊಡಗಿದರು. 
ಇಂದಿಗೂ "“ಚಕ್‌ಮಕ್‌'ಅನ್ನು ಶಾಲೆಗಳು, ಗ್ರಂಥಾಲಯಗಳು 
ಹಾಗೂ ಹಲವಾರು ಸಂಘಟನೆಗಳ ಚಟುವಟಕೆ ಕೇಂದ್ರಗಳಲ್ಪ 
ಬಳಸಲಾಗುತ್ತಿದೆ. ಆದರೆ ಮಕ್ಕಳು ನಮಗೆ ಕಳುಹಿಸುವ ತಮ್ಮ 
ಬರಹಗಳು ಅಥವಾ ಚಿತ್ರಕಲೆಗಳನ್ನು ಹೊಂದಿರುವ ಸಂವಹನಾತ್ಕಕ 
ಅಂಕಣಗಳಗಷ್ಟೇ ಇದರ ಬಳಕೆ ಹೆಚ್ಚಾಗಿ ಆಗುತ್ತಿದೆ. 


"ಕ್ಯೂಂವ್‌-ಕ್ಯೂಂವ್‌' ಎನ್ನುವುದು ವರುಷದ ಹಿಂದಷ್ಟೇ ಆರಂಭನಿದ 
ಒಂದು ಅಂಕಣ. ಈ ಅಂಕಣದಲ್ಲಿ ನಾವು. ಪ್ರಶ್ನೆಗಳಗೆ 
ಪ್ರತಿಸ್ಪ್ತಂದಿಸುವಂತೆ ಮಕ್ಕಳನ್ನು ಉತ್ತೇಜಸುತ್ತೇವೆ. ಪ್ರಶ್ನೆಗಳ 
ವ್ಯಾಪ್ತಿಯು ಯಾಕೆ ಹೂಸು ಜಡುತ್ತೇವೆ ಎನ್ನುವುದರಿಂದ ಹಿಡಿದು 
ಯಾವುದನ್ನು ಕೆಲಸವೆಂದು ಪರಿಗಣಿಸಲಾಗುತ್ತದೆ ಹಾಗೂ ತಮ್ಮ 
ಕುಟು೦ಬಗಳಲ್ಲ ಯಾರ್ಯಾರಿಗೆ ಅವರ ಮಾಡುವ ಕೆಲಸಕ್ಕೆಂದು 
ಸಂಬಳ ನೀಡತಕ್ಕದ್ದು ಎನ್ನುವುದರ ಕುರಿತಂತೆ ಅವರ 
ಅಭಿಪ್ರಾಯವೇನು ಎನ್ನುವುದರವರೆಗೆ ಇರುತ್ತದೆ. ನಿಂತಿರುವ ಒಂದು 
ಸೈಕಲ್‌ ಏಕೆ ಬೀಳುತ್ತದೆ? ತಮ್ಮ ಕುಟುಂಬದಲ್ಲ ಯಾರು ಅತ್ಯಂತ 
ಹೆಚ್ಚು ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಎಂದು ಅವರು 
ಭಾವಿಸುತ್ತಾರೆ? ಯಾರನ್ನಾದರೂ ಮಾಯವಾಗಿಸುವುದು ಅವರಿಗೆ 
ಸಾಧ್ಯವಾಗಿದ್ದರೆ. ಅವರು ಯಾರನ್ನು ಆಯ್ದುಕೊಳ್ಳುತ್ತಾರೆ ಮತ್ತು 
ಏಕೆ? ಎನ್ನುವಂತಹ ಪ್ರಶ್ನೆಗಳೂ ಇರುತ್ತವೆ. ಇಂತಹ ಪ್ರಶ್ನೆಗಳು 


ಮಕ್ಕಳನ್ನು ತಮ್ಯ ಸುತ್ತಅನ ಆಗುಹೋಗುಗಳನ್ನು ಗಮನಿಸುವಂತೆ, 
ಆ ಕುರಿತು ಆಲೋಚಿಸುವಂತೆ ಹಾಗೂ ವಿಭನ್ನು ದೃಷ್ಟಿಕೋನವನ್ನು 
ಬಳಸಿ ಅವರು ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಾಗುವಂತೆ 
ಮಾಡುತ್ತವೆ. ಬಹಳಷ್ಟು ವೈಜ್ಞಾನಿಕ ಮತ್ತು ತಾತ್ವಿಕ ಶೋಧನೆಗಳ 
ಆರಂಭಕ ಚಾಲನೆಗೆ ಕಾರಣವಾಗುವುದು ಇದೇ. 


ಮಕ್ಕಳು ಹೊರಾಂಗಣಕ್ಕೆ ಹೋಗಿ, ಸುತ್ತಅನ ಆಗುಹೋಗುಗಳನ್ನು 
ಗಮನಿಸಿ, ತಮ್ಮ ನೈಸರ್ಗಿಕ ಪರಿಸರದೊಡನೆ ಸಂಪರ್ಕ- 
ಸಂಬಂಧವನ್ನು ಹೊಂದುವ ನಿಟ್ಟನಲ್ಲ ಅವರಿಗೆ ಉತ್ತೇಜನ ನೀಡುವ 
ನೇಚರ್‌ ಕನ್ಸರ್ವೇಷನ್‌ ಪೌಂಡೇಷನ್‌ ಅಭಿವೃದ್ಧಿಪಡಿಸಿದ 
ಅಂಕಣವೂ ಈ ಪತ್ರಿಕೆಯಲ್ಲದೆ. ಪ್ರಾಣಿ ಅಥವಾ ಸಸ್ಯಸಮೂಹಗಳ 
(ಕೋತಿ, ಬದಿರು ಇತ್ಯಾದಿ) ಮೇಲೆ ಹಾಗೂ ಪರಿಕಲ್ಲನೆಗಳ 
(ಸ್ರರಾನುಕರಣೆ, ನಮ್ಮ ಸುತ್ತಮುತ್ತಅನ ಶಬ್ದಗಳು) ಮೇಲೆ ಕೇಂದ್ರೀ- 
ಕೃತವಾಗಿರುವ ವಿಷಯಗಳು ಇರುತ್ತವೆ. ಇವುಗಳಗೆ ಪ್ರತಿ- 
ಪ್ಲಂದನೆಗಳು ಸೀಮಿತವಾಗಿಯೇ ಇರುತ್ತವೆ. ತಮ್ಮ ವಿದ್ಯಾರ್ಥಿಗಳು 
ಪ್ರಕೃತಿಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲು 
ನೆರವಾಗುವ ಹಾಗೆ ಶಾಲೆಗಳು ಹೆಚ್ಚಿನ ಚಟುವಟಕೆಗಳನ್ನು 
ಕೈಗೊಳ್ಳುವಂತೆ ವಾವು ಶಾಲೆಗಳೊಂದಿಗೆ ಕೆಲಸ ಮಾಡಬೇಕಾದ 
ಅಗತ್ಯವನ್ನು ಇದು ಸೂಚಿಸುತ್ತದೆ. 


ಒಟ್ಟಾರೆಯಾಗಿ, ಚಕ್‌ಮಕ್‌ನಲ್ಲರುವ ವಸ್ತುವಿಷಯಗಳು ತಮ್ಯ 
ಹ&ಿದುಗರಿಗೆ ಇಂದಿನ ಪ್ರಪಂಚದ ಒಳಹೊಕ್ಕು ನೋಡಲು ಬೇಕಾದ 
ಒಂದು ಕನ್ನಡಿಯಂತೆ ಕೆಲಸ ಮಾಡುತ್ತಿವೆ. ಅದೇ ವೇಳೆಗೆ, 
ನಮ್ಮಂತಹ ವಯಸ್ಥರಿಗೆ ಮಕ್ಷಳ ಲೋಕದೊಳಗೆ ಇಣುಕಿ 
ನೋಡಲು. ಅವರು ಯಾವುದರ ಬಗ್ಗೆ ಆಲೋಚಿಸುತ್ತಿದ್ದಾರೆ 
ಎನ್ನುವುದನ್ನು ತಿಆಂಶುಲು, ಅವರಿಗೆ 8ರಿ8ರಿ, ಬೇಸರ, 
ನೋವನ್ನುಂಟುಮಾಡುವುದು ಯಾವುದು, ಅವರು ತಮ್ಮ ಸುತ್ತಅನ 
ಜಗತ್ತನ್ನು ಹೇಗೆ ನೋಡುತ್ತಾರೆ ಎನ್ನುವುದನ್ನು ಅರಿತುಕೊಳ್ಳಲು 
ಖಂಡಿತವಾಗಿಯೂ ಇದು ಒಂದು ಬೆಕಕಿಂಡಿಯಾಗಿದೆ. 


ಒಂದು ಸಾಧನವಾಗಿ ಅಥವಾ ಕಲಕೆಯ ಮೂಲವಾಗಿ, 
“ಚಕ್‌ಮಕ್‌'ನಂತಹವೂ ಸೇರಿದಂತೆ ಮಕ್ಷಳ ಪತ್ರಿಕೆಗಳ 
ಸಾಮರ್ಥ್ಯವು ಅಗಾಧವಾದದ್ದು. ಬೋಧನಾಕ್ರಮಕ್ಕೆ ಬೆಂಬಲವಾಗಿ 
ಅನೇಕ ಸಾಧನಗಳದ್ದರೂ. ಅವು ಹೆಚ್ಚು ಬಳಕೆಯಾಗಿಲ್ಲ. ಹಾಗೆ 
ಕಡಿಮೆ ಬಳಕೆಗೊಳಗಾದ ಸಾಧನಗಕಲ್ಲ ಮಕ್ಕಳ ಪತ್ರಿಕೆಗಳೂ 
ಸೇರಿವೆ. ಸಾಂಪ್ರದಾಯಕ ತರಗತಿ ಕೊಠಡಿಗಳಲ್ಲ ಜಾಗ ಪಡೆಯದ 
ಚಲನಚಿತ್ರಗಳು, ಸಿನಿಮಾ ಇತ್ತಿಚಿತ್ರ್ತಗಳು ಹಾಗೂ 
ಜಾಹೀರಾತುಗಳಂಥ ಇತರ ಅಸಾಂಪ್ರದಾಲಯಕ ಸಾಧನಗಳು 
ನಿಸ್ಸಂದೇಹವಾಗಿಯೂ ಇವೆ. ಇಂದು, ಹಲವಾರು ತರಹದ ಕಲಕಾ 
ಸಾಮದ್ರಿಗಳ ಅಗತ್ಯವಿರುವುದನ್ನು ಹಾಗೂ ಅವುಗಳನ್ನು 
ಬೆಂಬಅಸುವ ಕುರಿತು ನಾವು ಚರ್ಜಸುತ್ತಿದ್ದೇವೆ. ವಿದ್ಯಾರ್ಥಿಗಳ 
ಕಲಕೆಯ ರೀತಿ ಹಾಗೂ ಅವರ ಆದ್ಯತೆಗಳಲ್ಲರುವ ವೈವಿಧ್ಯವನ್ನು 
ಒಪ್ಪಿಕೊಳ್ಳುತ್ತಿದ್ದೇವೆ. ಅಂದಾಗ, ಪತ್ರಿಕೆಗಳನ್ನು ಹಾಗೂ ಇಂಥ 
ಇನ್ನಿತರ ಸ್ಟರೂಪಗಳೆಲ್ಲವನ್ನೂ ನಾವು ಬಳಸುವ ಬೋಧನಾಕ್ರಮದ 
ಸಾಧನಗಳ ಸಂಚಯಕ್ಕೆ ಸೇರಿಸಿ ಬಳಸಬೇಕದೆ. 


ಈ ಲೇಖನವನ್ನು ಬರೆಯುವಾಗ ಉಪಯೋಗಿಸಿದ ಪರಾಮರ್ಶನ ಕೃತಿಗಳ ಪಟ್ಟಗೆ ruchi.shevade @gmail.com ಸಂಪಕ€ಸಪಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ವಿನತಾ ವಿಶ್ವನಾಥನ್‌ ಅವರು “ಚಕ್‌ಮಕ್‌'ನ ಸಂಪಾದಕರು. ಪರಿಸರ ತಜ್ಞೆಯಾಗಿ ತರಬೇತಿ ಪಡೆದ ಇವರು ಸಂಶೋಧಕ, ಶಿಕ್ಷಕಿ ಹಾಗೂ 
ವಿಜ್ಞಾನ ಬರಹಗಾರ್ತಿೀಯಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು winatha@gmail.com ಮೂಲಕ ಸಂಪರ್ಕಿಸಬಹುದು. 


ರುಚಿ ಶೇವಡೆ ಅವರು ಭೋಪಾಲ್‌ನ ಏಕಲವ್ಯ ಫೌಂಡೇಷನ್‌ನ ಪ್ರಕಾಶನ ತಂಡದೊಂದಿಗೆ ಕೆಲಸ ಮಾಡುತ್ತಾರೆ. ಇವರು ಬೆಂಗಳೂರಿನ 
ಆಜೀಂ ಪ್ರೇಮ್‌ಜ ವಿಶ್ವವಿದ್ಯಾ ನಿಲಯದಿಂದ ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿಯನ್ನು (M.A in Education) ಪಡೆದಿರುತ್ತಾರೆ. ಇವರನ್ನು 
ruchi.shevade @gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


99 


